ಕರ್ನಾಟಿಕ ವಿಧಾನ ಪರಿಷತ್ತು 


+t 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


699 (636) 
ಸದಸ್ಯರ ಹೆಸರು ಶ್ರೀ ಬಿ.ಜಿ ಪಾಟೀಲ್‌ (ಸ್ನಳೀಯ ಸಂಸ್ಥೆಗಳ ಕೇತು 
.ಬಿಷಯ _.. ಅಂತ್ಯಸಂಸ್ಕಾರ ಯೋಜನೆ 
ಉತ್ತರಿಸಬೇಕಾದ ದಿನಾಂಕ 17-09-2021 
ಉತ್ತರಿಸುವ ಸಚಿವರು ಮಾನ್ಯ ಕಂದಾಯ ಸಜಿವರು 
ಪ್ರಶ್ಲೆ ಉತ್ತರ 
(ಆ) ಕಲಬುರಗ ಮತ್ತು'ಯಾದಗಿರಿ ಜಿಲ್ಲೆಗಳಿಗೆ | ಕಳೆದ ಮೂರು ವರ್ಷಗಳಲ್ಲಿ ಅಂತ್ಯಸಂಸ್ಕಾರ ಸಹಾಯ 
ಕಳೆದ ಮೂರು ವರ್ಷಗಳಲ್ಲಿ | ನಿಧಿ ಯೋಜನೆಯಡಿ ಕಲಬುರಗಿ ಮತ್ತು ಯಾದಗಿರಿ 
ಅಂತ್ಯಸಂಸ್ಕಾರ . ಸಹಾಯ ವಿದಿ ಜಿಲ್ಲೆಗಳಿಗೆ ಮಿಸುಗಡೆಯಾದ ಅನುದಾನದ ವಿವರ ಈ 
, | ಕೆಳಗಿನಂತಿದೆ. 
ಯೋಜನೆಯಡಿ ಬಿಡುಗಡೆಯಾದ ಜಲ್ಲೆ. ನಾವಾ ಪ 
ಅನುದಾನವೆಷ್ಟು. (ನಿವರ ನೀಡುವುದು) ಅನುದಾನ 
ರೂ.ಲಕ್ಷಗಳಲ್ಲಿ 
ಕಲಬುರಗಿ 2018-19 58.90 
2019-20 183.50 
. 2020-21 . 169.75 
ಯಾದಗಿರಿ 2018-19 26.65 
2019-20 65.70 
2020-21 85.45 
ಒಟ್ಟು 589.95 
(ಆ) ಮೇಲ್ಕಂಡ: ಜಿಲ್ಲೆಗಳಲ್ಲಿ ಕಳೆದ ಮೂರು ಕಲಬುರಗಿ ಮತ್ತು ಯಾದಗಿರಿ. ಜಿಲ್ಲೆಗಳಿಗೆ ಕಳೆದ ಮೂರು 
ವರ್ಷಗಳಲ್ಲಿ ಅಂತ್ಯಸಂಸ್ಕಾರ | ವರ್ಷಗಳಲ್ಲಿ ಅಂತ್ಯಸಂಸ್ಕಾರ ಸಹಾಯನಿಧಿ 
ಸಹಾಯವಿಧಿ ಯೋಜನೆಯಡಿ ಯೋಜನೆಯಡಿ ಸಲ್ಲಿಕೆಯಾದ ಅರ್ಜಿಗಳ ವಿವರ ಈ 
ಸಲ್ಲಿಕೆಯಾದ ಅರ್ಜಿಗಳ ಸಂಖ್ಯೆ ಎಷ್ಟು. ಕಳಗಿವಂತಿದ. —_— ಷಾ 
(ವಿವರ ನೀಡುವುದು) ಅರ್ಜಿಗಳು 
ಕಲಬುರಗಿ 2018-19 2874 
2019-20 3027 
2020-21 3223 
ಯಾದಗಿರಿ 2018-19 857 
2019-20 986 
2020-21 1189 
ಒಟ್ಟು 12156 
(ಇ) ಅವುಗಳ ಪೈಕಿ ಮಂಜೂರು ಮಾಡಲಾದ | ಕಳೆದ ಮೂರು ವರ್ಷಗಳಲ್ಲಿ ಅಂತ್ಯಸಂಸ್ಕಾರ 
ಅರ್ಜಿಗಳು" ಎಷ್ಟು? (ಸಂಪೂರ್ಣ ವಿವರ | ಯೋಜನೆಯಡಿ ಮಂಜೂರು ಮಾಡಲಾದ ಅರ್ಜಿಗಳ 
ನೀಡುವುದು) ವಿವರ ಈ ಕೆಳಗಿನಂತಿದೆ. 
ಜಿಲ್ಲೆ ಸಾಲು ಮಂಜೂರು 
| ಮಾಡಲಾದ ಅರ್ಜಿಗಳು 
ಕಲಬುರಗಿ 2018-19 2126 
2019-20 2226 
2020-21 2150 
ಯಾದಗಿರಿ 2018-19 557 
2019-20 688 
2020-21 910 
ಒಟ್ಟು 8657 


DSSP-LCQ-20/2021 


(ಆರ್‌. ಅಶೋಕ). 
ಕಂದಾಯ ಸಚಿವರು 


